ಕರ್ನಾಟಿಕ ವಿಧಾನ ಪರಿಷತು 


ಮೌನ 


ಇನಿ 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


2435 


ಸದಸ್ಯರ ಹೆಸರು 


ಶ್ರೀ ಕೆ.ಎ. ತಿಷ್ಟೇಸ್ವಾಿ) 
(ಸಾಮ ನಿರ್ದೇಶನ ಹೊಂದಿದವರು) 


ಉತ್ತರಿಸಬೇಕಾದ ದಿನಾಂಕ 


30.03.2021 


ಉತ್ತರಿಸುವ ಸಚಿವರು 


ಗಣಿ ಮತ್ತು ಭೂವಿಜ್ಞಾನ ಹಾಗೂ ಮಹಿಳಾ ಮತ್ತು 
ಮಕ್ಕಳ ಅಭಿವೃದ್ಧಿ ಮತ್ತು ವಿಕಲಚೇತನರ, ಹಿರಿಯ 
ಮಾಗರಿಕರ ಸಬಲೀಕರಣ ಸಚಿವರು. 


ಪ್ರ ಶ್ನೆ 


ಉತ್ತರ 


ಠಾಜ್ಯದಲ್ಲಿ ಇತ್ತೀಚೆಗೆ 
ನಡೆದ ಗಣಿಗಾರಿಕೆ ಮತ್ತು 


"| ಕಲ್ಲುಗಣಿಗಾರಿಕೆಯಲ್ಲಿ 


ಅಕ್ರಮವಾಗಿ * 
ಬಳಸುತ್ತಿರುವ '' ಸ್ಫೋಟಕ 
ವಸ್ತುಗಳಿಂದ 'ಹೆಲವಾರು 
ಸಾವು-ನೋವು . ನ 

ಸಂಭವಿಸಿರುವುದು ನಿಜಷೇ; 


ಹೌದು. 


' ಹಾಗಿದ್ದಲ್ಲಿ, ಪೂರ್ಣ ಖಿಪರ' 


ನೀಡುವುದು; i 


ಹ 


'ನಡದ ಸ್ಫೋಟಕ್ಕೆ "ಸಂಬಂಧಿಸಿದಂತೆ, ಮೆ| 


| 24/2021 ಕಲಂ" "286, 304 ಐಸಿ. ಮೆತ್ತು; ಕಲಿಂ(ಬಿ) 
| Explosive Act. 1884 ಮತ್ತು; sExplosive, Substance Act, 
1908ರ ಕಲಂ 5ರಡಿ ಪ್ರಕರಣ ದಾಖಲಾಗಿರುತ್ತದೆ 3 h _ 


ಚಾಮರಾಜನಗರ ಜಿಲ್ಲೆ, ಮತ್ತು ತಾಲ್ಲೂಕು, 
ಮಕ್ಕಡಹಳ್ಳಿ ಗ್ರಾಮದಲ್ಲಿ ಶ್ರೀಃ ಸ್ವಾಮಿ ಎಂಬುವರು 
ಪರವಾನಿಗೆ ಹೊಂದಿರುವ ಕಲ್ಲುಗಣಿ ಗುತ್ತಿಗೆ ಪ್ರದೇಶದಲ್ಲಿ 
ಇಟ್ಟಿದ್ದ ಸ್ಫೋಟಕ ಸಿಡಿದು, ದಿನನ೦ಕ 28: 12.2020 ರಂದು 
ಶ್ರೀ ಮಹದೇವಶೆಟ್ಟಿ ಎಂಬುವರು ಮೃತಪಟ್ಟಿ ರುತ್ತಾರೆ. ಈ 
ಸ೦ಬಂಧ ಚಾಮರಾಜನಗರ: ಗ್ರಾಮಿಣ - ಪೊಲೀಸ್‌ 
ಠಾಣೆಯಲ್ಲಿ ದಿನಾ೦ಕ" 29.12 2020 ರರಿದು ಪ್ರಕರಣ 
ಸ೦ಖ್ಯೆ 141/2020 ದಾಖಲಾಗಿರುತ್ತದೆ." _ 


“ದಿನಾ೦ಕ 21.01.2021 ರಲಿದು ಶಿವಮೊಗ್ಗ ಜಿಲ್ಲೆ ಮತ್ತು 
ತಾಲ್ಲೂಕು, ಕಲ್ಲಗಂಗೂರು We ಗ್ರಾಮದಲ್ಲಿ ಮೂ 
ಸ್ಫೋಟದಲ್ಲಿ 06 ಜನ ಮೃತಣಟ್ಟಿ ರುತ್ತಾರೆ.: | 
ಕಲ್ಲಗಂಗೂರು, ಭಿ 
ಎಸ್‌ .ವಿಸ್‌. 
ಸ್ಕೋನ್‌ ಕ್ರಷರ್‌ ಮಾಲೀಕರಾದ ಶ್ರೀ ಬಿ.ವಿ. ಸುಧಾಕರ್‌ 
ಬಿನ್‌ ' ವೆಂಕಟರಾವ್‌ ಪರ. ವಿರುದ್ಧ ಶಿವಮೊಗ್ಗ 
ಗ್ರಾಮಂತರ ಪ್ರಕಿಲೀಸ್‌ ಠಾಣಿಯಲ್ಲಿ ' 'ಮೊಕದಮೆ' ಸರಿಖ್ಯೆ 


x. ಶಿವಮೊಗ್ಗ ತಾಲ್ಲೂಕು; 


ದಿನಾ೦ಕ 23. 02. 2021 ರಂದು -ಚಿತ್ಕಬಳಾ ಪುರ ; ಜೆಲ್ಲೆ. 
ಗುಡಿಬಂಡೆ: ತಾಲ್ಲೂಕು, ಹಿರೇನಾಗವಲ್ಲಿ (ವರ್ಲಕೊಂಡು) 
ಗ್ರಾಮದಲ್ಲಿ ಸಡೆದ ಸ್ಫೋಟದ ಘಫಟಿನೆಯಲ್ಲಿ ಆರು, ಜನ 
ಮೃತಪಟ್ಟ ರುತಾರೆ. 


( 


ಚಿಕ್ಕಬಳ್ಳಾಪುರ ಜಿಲ್ಲೆ, ಗುಡಿಬಂಡೆ 
ತಾಲ್ಲೂಕು, ಹಿರೇನಾಗವಲ್ಲಿ ಗ್ರಾಮದಲ್ಲಿ ನಡೆದ 
ಸ್ಫೋಟದ ಸಂಬಂಧ ಕಲ್ಲುಗಣಿ ಗುತ್ತಿಗೆ' ಹಾಗೂ 
ಕ್ರಷರ್‌ ಮಾಲೀಕರ ವಿರುದ್ಧ ಗುಡಿಬಂಡೆ. ಪೊಲೀಸ್‌ 
ಠಾಣೆಯಲ್ಲಿ ಮೊಕದ್ದಮೆ ಸಂಖ್ಯೆ 34/2021 ಕಲಂ 
286, 304 ಐ.ಪಿ.ಸಿ. ಮತ್ತು ಕಲಂ೦(ಬಿ) Explosive Act, 
1884 ಮತ್ತು Explosive Substance Act, 1908 0 
ಕಲಂ 5 ರಡಿ ದಿನಾಂಕ 23.02.2021 ರಂದು ಪ್ರಕರಣ 
ದಾಖಲಿಸಲಾಗಿರುತ್ತದೆ. 


ಈ ಗಣಿಗಾರಿಕೆ ಮತ್ತು ಕಲ್ಲು 
ಗಾಣಿಕೆಯನ್ನು' ಅಕ್ರಮವಾಗಿ 
ನಡೆಸುವುದಲ್ಲದೇ, ವೈಜ್ಞಾನಿಕ ವಾಗಿ 
ಮತ್ತು ಸುರಕ್ಲಿತವಾಗಿ 


ರಾಜ್ಯ ವ್ಯಾಪ್ತಿಯಲ್ಲಿನ Director General Mines 
5ಕೇ!y (6ಖಬs) ರವರಿಂದ ಅನುಮತಿ ಪಡೆದು ಗಣಿ 
ಸುರಕ್ಷತಾ ನಿಯಮಗಳನ್ನಯ ಕಲ್ಲು ಗಣಿ ಗುತಿ ್ರಿಗೆ 
ಪ್ರದೇಶದಲ್ಲಿ ಕಾರ್ಯ ನಿರ್ವಹಿಸುವುದನ್ನು 


ಸ್ಫೋಟಿಕಗಳನ್ನು ಬಳಸದೇ, 
ಅಮುಭವ-ನಮುರಿತ-ಅರಿತ ಫೋರ್‌ 
ಮನ್‌ಗಳು ಮತ್ತು ಗಣಿಗಾರರು 
ಇಲ್ಲದ ಕಾರಣಕ್ಕಾಗಿ ಇಂತಹ 
ಅಪಘಾತಗಳಿಗೆ ಕಾರಣ ಎನ್ನುವುದು 
ಸರ್ಕಾರದ ಗಮನಕೆ, 'ಬರದಿದೆಯೇ: 
ಬಂದಿದ್ದಲ್ಲಿ, ಈ ನಿಟ್ಟಿ ನಲ್ಲಿ ಸರ್ಕಾರ 


ಕಡ್ಡಾಯ ಸಳ ನಗಥುತದ, 


ಕಲ್ಲುಗಣಿ "ಗುತ್ತಿಗೆ ಪ್ರದೇಶದಲ್ಲಿ ಗಣಿಗಾರಿಕೆ 
ನಡೆಸಲು rector ened Mines Safety (DGMS}, 


ET 


Foreman ಗಳನ್ನು ' ,ನೇಮಿಸಿಫೊಳು.ವುದು “ಗೂ | 
ಸೂಕ್ತ ಕುಮಗಳನ್ನು' 


ಕಾರ್ಮಿಕರ ಸುರಕ್ಷ ತೆಗೆ: 


ತೆಗೆದುಕೊಂಡಿರುವ. ತ್ರಮಗಳಾವುವ, 


| (ವಿವರ ನೀಡುವುದು): 


ಅನುಸರಿಸುವುದು. ಕಡ್ಡಾ ಯವಾಗಿರುತ್ತದೆ. i 


ರಾಜ್ಯದಲ್ಲಿ. ಗಣಿಗಾರಿಕೆ ಮತ್ತು 
ಕಲ್ಲುಗಣಿಗಾರಿಕೆ ಹಾಗೂ ಇವುಗಳಿಗೆ 
ಸಂಬಂಧಿಸಿದ «ಚಟುವಟಿಕೆಗಳನ್ನು 


ವೈಜ್ಞಾನಿಕ ಮತ್ತು :ಸುರಕ್ಕಿತ 
ರೀತಿಯಾಗಿ ನಡೆಸಲು ಈ 
ವಲಯದಲ್ಲಿ ಕಾರ್ಯಮಗ್ಗ 
ರಾಗಿರುವ ಎಲ್ಲರಿಗೂ ಸೇರಿದಂತೆ 


"ರಾಜ್ಯದಲ್ಲಿ ಒಂದು Mining School 


ನ್ನು" ಕೇಂದ್ರ ಸರ್ಕಾರದ. ಗಣಿ 
ಷುಂತ್ರಾಲಯದ ಆಶ್ರಯದೊಂದಿಗೆ 
ಸ್ಥಾಪಿಸಲು ಉದ್ದೇಶಿಸಲಾಗಿದೆಯೇ; 
ಹಾಗಿದ್ದಲ್ಲಿ, ವಿವರ ನೀಡುವುದು? 


2021-22ನೇ ಸಾಲಿನ ಆಹವಾಯ ಮಂಡನೆ 
ಭಾಷಣದಲ್ಲಿ Mining School ಸ್ಥಾಪನೆ 
ಯೋಜನೆಯನ್ನು ಘೋಷಿಸಲಾಗಿರುತ್ತದೆ. 


ಸಂಷ್ಯ ಸಿಐ'643 ಎ೦ಐಂ೦ಎನ್‌ 2021 


- ಮಹಿಳಾ ಮತ್ತು ಮಕ್ಕಳ ಅಬಿವೃದ್ದಿ ಮತ್ತು ' 
;. ವಿಕಲಚೇತನರ, ಹಿರಿಯ:ಸಾಗರಿಕರ ' 
ಸಬಲೀಕರಣ ಸಚಿವರು. 


ಗಣಿ ಮತ್ತು ಭೂವಿಜ್ಞಾ ಸ ಹಾಗೂ : ಖೆ 


ಬನ 


AS 


